ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 19 ನೇ ಮಾರ್ಚ್‌, 2020 


ಸಿ.ಎ.ಎ. ಹಾಗೂ ಎನ್‌.ಆರ್‌.ಸಿ. ಹೋರಾಟಗಳ ದೇಶದ್ರೋಹದ ಮೊಕದ್ದಮೆ ಕುರಿತು 
ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಲೇತ್ರ)- 
187 (1555) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ರಾಜ್ಯದಲ್ಲಿ ಕಳೆದ 03 ತಿಂಗಳಿನಿಂದ ಸಿ.ಎ.ಎ. ಹಾಗೂ ಎನ್‌.ಆರ್‌.ಸಿ. ವಿರುದ್ದ ನಡೆದ ಹೋರಾಟಗಳ 
ಸಂಖ್ಯೆ ಎಷ್ಟು ; ಈ ಹೋರಾಟಗಳಲ್ಲಿ ಭಾಗವಹಿಸಿದ/ನೇತೃತ್ವ ವಹಿಸಿದ ವ್ಯಕ್ತಿಗಳು, ಸಂಘಟನೆಗಳು 
ಯಾವುವು ಮತ್ತು ಯಾರು ಯಾರು; 


(ಆ) ಈ ಹೋರಾಟಗಳಲ್ಲಿ ಭಾಗವಹಿಸಿ ದೇಶ ದ್ರೋಹದ ಆರೋಪದ ಮೇಲೆ ಎಷ್ಟು ಮೊಕದ್ದಮೆಗಳನ್ನು 
ದಾಖಲಿಸಲಾಗಿದೆ ; ಈ ಆರೋಪ ಹೊತ್ತವರ ಹಿನ್ನೆಲೆ, ಅವರು ಈ ಹಿಂದೆ ಯಾವುದಾದರು 
ಸಂಘಟನೆಗಳಲ್ಲಿ ಪಾಲ್ಗೊಂಡಿದ್ದರೇ; ಹಾಗೂ ಈ ಹೋರಾಟಕ್ಕೆ ಕುಮ್ಮಹು, ಪ್ರಚೋದನೆ ನೀಡಿದವರ 
ಮಾಹಿತಿ ಇದ್ದಲ್ಲಿ ಅವರುಗಳ ವಿವರಗಳನ್ನು ಒದಗಿಸುವುದು ಹಾಗೂ ಈ ಹಿಂದೆ ಇವರುಗಳ ಮೇಲೆ 
ಯಾವುದಾದರೂ ಮೊಕದ್ದಮೆಗಳು ಇವೆಯೇ; 


(ಇ) ಇವರ ಮೇಲೆ ಕೈಗೊಂಡಿರುವ ಕ್ರಮದ ವಿವರಗಳನ್ನು ಹಾಗೂ ಈ ರೀತಿಯ ಅಹಿತಕರ ಘಟನೆಗಳು 
ನಡೆಯದಂತೆ ಸರ್ಕಾರ ಕೈಗೊಂಡ ಕ್ರಮಗಳೇನು? 


